ಕರ್ನಾಟಿಕ ವಿಧಾನ ಪರಿಷತ್ತು 


| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ 1ಶ್ರೀಕಎ. ತಷ್ಟಸ್ಥಾಮ, 
ಹೆಸರು: EN 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1294 
ಉತ್ತರಿಸ ಬೇಕಾದ ದಿನಾಂಕ: [18.03.2020 
[ ಉತ್ತರಿಸುವ ಸಚಿವರು ಶ್ರೀ ವಿ.ಸೋಮಣ್ಣ, ವಸತಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ | 


(ಅ) | ರಾಜೀವ್‌ ಗಾಂಧಿ ಗ್ರಾಮೀಣ | ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮೂಲಕ ವಿವಿಧ 
ವಸತಿ ನಿಗಮದ ಮೂಲಕ! ಯೋಜನೆ ಅಡಿಯಲ್ಲಿ ವಸತಿ ರಹಿತ ಬಡವರಿಗೆ ಸೂರು ಒದಗಿಸಲು 
ವಿವಿಧ ಯೋಜನೆ ಅಡಿಯಲ್ಲಿ | ಈ ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ವಸತಿ ರಹಿತ ಬಡವರಿಗೆ 
ಸೂರು ಒದಗಿಸುವ | ರಾಜ್ಯ ಸರ್ಕಾರದ ಯೋಜನೆಗಳು: 
ಯೋಜನೆಯನ್ನು ಕೇಂದ್ರ * ಬಸವವಸತಿ ಯೋಜನೆ 
ಮ್ತು ರಾಜ್ಯ ಸಹಾಯಧನ * ಡಾ.ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ 
| ಆಡಿಯಳ್ಲಿ ಮತ್ತು ನಗರ) 
ಜಾರಿಗೊಳಿಸುತ್ತಿರುವುದು * ವಾಜಪೇಯಿ ನಗರ ವಸತಿ ಯೋಜನೆ 
ನಿಜವ; ಹಾಗಿದ್ದಲ್ಲಿ, *  ಮುಖ್ಯಮಂತಿಗಳ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು 
ಸಂಪೂರ್ಣ ಮಾಹಿತಿ ವಸತಿ ಯೋಜನೆ 
ನೀಡುವುದು; * ದೇವರಾಜ್‌ ಅರಸು ವಸತಿ ಯೋಜನೆ (ಗ್ರಾಮೀಣ ಮತ್ತು 

ನಗರ) 
ಕೇಂದ್ರ ಪುರಸ್ಕೃತ ಯೋಜನೆಗಳು: 
* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) 
* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 
(ಆ) | ರಾಜೀವ್‌ ಗಾಂಧಿ ಗ್ರಾಮೀಣ | ಆರ್ಥಿಕ ಬಿಕ್ಕಟ್ಟಿನಿಂದ ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡ 


ವಸತಿ ನಿಗಮದಲ್ಲಿ 
ಉಂಟಾಗಿರುವ ಆರ್ಥಿಕ 
ಬಿಕ್ಕಟ್ಟಿನಿಂದ ಮೇಲ್ಕಂಡ 
ಯೋಜನೆಗಳ ಅಡಿಯಲ್ಲಿ 
ಬರುವ ಲಕ್ಷಾಂತರ 
ಫಲಾನುಭವಿಗಳಿಗೆ ಕಳೆದ 
ಒಂದು ವರ್ಷದಿಂದ 
ಸಹಾಯಧನ 
ಬಿಡುಗಡೆಯಾಗದಿರುವುದು 
ಸರ್ಕಾರದ : ಗಮನಕ್ಕೆ 
ಬಂದಿದೆಯೇ; 


ಮಾಡುವುದನ್ನು ತಡೆಹಿಡಿದಿರುವುದಿಲ್ಲ. ವಿವಿಧ ವಸತಿ 
ಯೋಜನೆಗಳಡಿ ಜುಲೈ 2019ರವರೆಗೆ ಜಿ.ಪಿ.ಎಸ್‌ ಭೌತಿಕ 
ಪ್ರಗತಿಗನುಗುಣವಾಗಿ ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. 
ಸರ್ಕಾರವು ಆಗಸ್ಟ್‌ ಮಾಹೆಯಲ್ಲಿ ವಿವಿಧ ವಸತಿ ಯೋಜನೆಗಳಡಿ 
ಅನುದಾನ ದುರ್ಬಳಕೆಯನ್ನು ತಡೆಹಿಡಿಯುವ ಉದ್ದೇಶದಿಂದ 
ದಿನಾಂಕ: 161120199 ರ ಸರ್ಕಾರಿ ಆದೇಶದ ರೀತ್ಯಾ 
ಪ್ರಗತಿಯಲ್ಲಿರುವ ಹಾಗೂ ಅನುದಾನ ಬಿಡುಗಡೆಗೆ ಬೇಡಿಕೆ ಇರುವ 
ಮನೆಗಳನ್ನು 60 ಆಧಾರಿತ "i! App" ಮೂಲಕ ಪರಿಶೀಲಿಸಲು 
ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾಪಂಚಾಯತಿ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ 
ನಗರ “ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 
ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಸದರಿ ಸಮಿತಿಗಳ 
ವರದಿಗಳನ್ನು ಪರಿಶೀಲಿಸಿ, ಪ್ರಗತಿಗೆ ಅನುಗುಣವಾಗಿ 
ಫಲಾನುಭವಿಗಳ ಖಾತೆಗೆ ಸಹಾಯಧನನ್ನು ಬಿಡುಗಡೆ 
ಮಾಡಲಾಗುತ್ತದೆ. 


Page 1of2 


(2) |] 


ಸಹಾಯಧನವನ್ನು ಕಾಲಕಾಲಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ. 
ಅದರಂತೆ 2೭೩23279 ಮನೆಗಳನ್ನು ವಿಜಿಲ್‌ ಆಪ್‌ ಮೂಲಕ 
ಪರಿಶೀಲಿಸಲು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ 
ಕಾರ್ಯನಿರ್ವಾಹಕರಿಗೆ ನೀಡಿದ್ದು, ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ |” 


,| ಕಾರ್ಯನಿರ್ವಾಹಕ ಅಧಿಕಾರಿಗಳ ವರದಿ ಆಧಾರದ ಮೇಲೆ 39,733 


ಫಲಾನುಭವಿಗಳಿಗೆ ಒಟ್ಟಿ ರೂ 1872 ಕೋಟಿ ಬಿಡುಗಡೆ 
ಮಾಡಲಾಗಿದೆ. ಇನ್ನೂ 1,83,996 ಮನೆಗಳು ಪರಿಶೀಲನೆಗೆ ಬಾಕ 
ಇದ್ದು, ಈ ಮನೆಗಳಿಗೆ ಸುಮಾರು ರೂ.845.27 ಕೋಟಿ ಬಿಡುಗಡೆ 
ಬಾಕಿ ಇರುತ್ತದೆ. ಅನುದಾನ ನಿಗಮದಲ್ಲಿ ಲಭ್ಯವಿದ್ದು, ವರದಿ ಬಂದ 
ಕೂಡಲೇ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಬಿಡುಗಡೆ 
ಮಾಡಲಾಗುವುದು. 


ನಿಗಮದಿಂದ ಸಹಾಯಧನ 
ಬಿಡುಗಡೆ ವಿರೀಘ್ಮಣೆಯಲ್ಲಿ 
ಫಲಾನುಭವಿಗಳು ಸಾಲ 
ಮಾಡಿಕೊಂಡಿದ್ದು, ತಾವು 
ವಾಸಿಸುತ್ತಿದ್ದ ಜೋಪಡಿ 

ಗುಡಿಸಲುಗಳು ಮತ್ತು 
ಶೆಡ್ಡುಗಳನ್ನು ಕಿತ್ತು 
ಹಾಕಿಕೊಂಡು ಬೀದಿ 
ಪಾಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 
(ಸಂಪೂರ್ಣ ಮಾಹಿತಿ 
ನೀಡುವುದು) | 
ಈ ಯೋಜನೆಗಳಡಿ ಮೂರು 
ತಿಂಗಳೊಳಗೆ ಮನೆ 
ನಿರ್ಮಾಣ ಮಾಡಬೇಕೆಂದು 
ವಿಧಿಸಿರುವ ಷರತ್ತು 


ಅಸಂಭದ್ದವಲ್ಲವೆ; ಇಂತಹ 
ಎಷ್ಟು ಪ್ರಕರಣಗಳಲ್ಲಿ ಮನೆ 


ಹಂಚಿಕೆಯನ್ನು 
ರದ್ದುಪಡಿಸಲಾಗಿದೆ; ಹೀಗೆ 
ರದ್ದುಪಡಿಸಿದ ಮನೆಗಳ 
ಹಂಚಿಕೆಯನ್ನು ಅದೇ 


ಗ್ರಾಮಪಂಚಾಯಿತಿ ಅಥವಾ 
ಅದೇ ತಾಲ್ಲೂಕಿನ ಬೇರೆ 
ಗ್ರಾಮ ಪಂಚಾಯಿತಿ ಮರು 
ನಿಗದಿಪಡಿಸಲಾಗಿದೆಯೇ; 
ಅಥವಾ ಬೇರೆ ತಾಲ್ಲೂಕು 
ಜಿಲ್ಲೆಗೆ 


ವರ್ಗಾಯಿಸಲಾಗಿದೆಯೇ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


“ಮನೆ” ಮಾರ್ಗಸೂಚಿಯ ಪ್ರಕಾರ ಫಲಾನುಭವಿಯು ನಿಗಮದಿಂದ 
ಅನುಮೋದನೆಗೊಂಡು ಕಾಮಗಾರಿ ಆದೇಶ ಪತ್ರ ಪಡೆದ ಮೂರು 
ತಿಂಗಳೊಳಗಾಗಿ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭ 
ಮಾಡಬೇಕಿರುತ್ತದೆ. 


ಈ ಹಿನ್ನೆಲೆಯಲ್ಲಿ, ಕಳೆದ ಮೂರು ವರ್ಷಗಳಲ್ಲಿ ಸಾಕಷ್ಟು |. 
ಸಮಯಾವಕಾಶ ನೀಡಿದಾಗ್ಯೂ ಪ್ರಾರಂಭಗೊಳ್ಳದ ಮನೆಗಳನ್ನು 
ಬಾಕ್‌ ಮಾಡಲಾಗಿತ್ತು. ಈ ಬಗ್ಗೆ ದಿನಾಂಕ 29.01.2020 ರಂದು 
ನಡೆದ ಸಚಿವ ಸಂಪುಟಿದ ಉಪಸಮಿತಿ 2ನೇ ಸಭೆಯಲ್ಲಿ ಬಸವ ವಸತಿ 
ಯೋಜನೆ, ವಾಜಪೇಯಿ ನಗರ ವಸತಿ ಯೋಜನೆ, ಡಾ.ಬಿ.ಆರ್‌. 
ಅಂಬೇಡ್ಕರ್‌ ನಿವಾಸ್‌ ಯೋಜನೆಗಳಡಿಯಲ್ಲಿ ವಿವಿಧ ಕಾರಣಗಳಿಂದ 
ಬ್ಲಾಕ್‌ ಆಗಿರುವ ಎಲ್ಲಾ ಮನೆಗಳನ್ನು ಅನ್‌ ಬ್ಲಾಕ್‌ ಮಾಡಿ ಒಂದು 
ತಿಂಗಳು ಕಾಲಾವಕಾಶ ನೀಡಿ ಈ ಅವಧಿಯಲ್ಲಿ ಪ್ರಾರಂಭಗೊಳ್ಳುವ 
ಮನೆಗಳನ್ನು ಜಿಪಿಎಸ್‌ ಗೆ ಅಳವಡಿಸಿ ಪ್ರಗತಿಗೆ ಪರಿಗಣಿಸಿಕೊಳ್ಳಲು 
ಸೂಚಿಸಲಾಗಿದೆ. 


ಅದರಂತೆ ಬಾಕ್‌ ಮಾಡಲಾದ 25534 ಫಲಾನುಭವಿಗಳ 
ಮನೆಗಳನ್ನು ಅನ್‌ ಬ್ಲಾಕ್‌ ಮಾಡಿ ವಾಸ್ತವವಾಗಿ ಪ್ರಾರಂಬಿಸಿರುವ 
ಫಲಾನುಭವಿಗಳ ಮನೆಗಳನ್ನು ಜಿ.ಪಿ.ಎಸ್‌.ಗೆ ಅಳವಡಿಸಲು ಕ್ರಮ 
ವಹಿಸಲಾಗುತ್ತಿದ್ದು, ಪ್ರಸ್ತುತ ಈ ಅವಕಾಶವನ್ನು 31/03/2020ರವರೆಗೆ 
ವಿಸರಿಸಲಾಗಿದ್ದು, ಅರ್ಹ ಫಲಾನುಭವಿಗಳು ಈ ಅವಕಾಶವನ್ನು 
ಬಳಸಿಕೊಳ್ಳಬಹುದಾಗಿದೆ. ಸದರಿ ಮನೆಗಳ ಗುರಿಯನ್ನು ಅದೇ ಗ್ರಾಮ 
ಪಂಚಾಯತಿ/ಬೇರೆ ಗ್ರಾಮ ಪಂಚಾಯತಿ ನಿಗದಿಪಡಿಸಿರುವುದಿಲ್ಲ 
ಅಥವಾ ಬೇರೆ ತಾಲ್ಲೂಕು/ಜಿಲ್ಲೆಗೆ ವರ್ಗಾವಣೆ ಮಾಡಿರುವುದಿಲ್ಲ. 


ವಇ129ಹೆಚ್‌ಎಎಂ 2020 


ಸೋಮಣ್ಣ) 


ವಸತಿ ಸಚಿವರು 


Page 2of2 


